ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


' ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಸಂಖೆ 


ಕರ್ನಾಟಕ ವಿಧಾನ ಪರಿಷತ್ತು - 


್ಯೈ : 345 


: ಡಾ॥ ಚಂದ್ರಶೇಖರ್‌ ಬಿ. ಪಾಟೀಲ್‌ 
: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ವರ್ಗಾವಣೆಗೆ 
ಕಲ್ಲಿಸುವ ಪ್ರಸ್ತಾವ ಸರ್ಕಾರದ 
ಮುಂದಿದೆಯೇ; 


ಅವಕಾಶ 


ಉತ್ತರಿಸುವ ದಿನಾಂಕ : 11-12-2020 
ಕ್ರ 
Fe 
ಸಂ ಪಲ್ನೆ ಉತ್ತದ 
ಅ. | ಸಾರಿಗೆ ಇಲಾಖೆಯಿಂದ ಕಳೆದ ನಾಲ್ಕೂ ಸಾರಿಗೆ ನಿಗಮಗಳಿಂದ' ಕಳೆದ ಒಂದು ವರ್ಷದಲ್ಲಿ 
ಒಂದು ವರ್ಷದಲ್ಲಿ ಎಷು | ಪಯಾಣಿಕರಿಂದ' ಸಂಗ್ರಹಿಸಲಾದ ಟೋಲ್‌ ಫೀಸ್‌ ಹಣದ ವಿವರ: 
ಹ ಟೋಲ್‌ ಫೀಸ್‌ | 
lk ಹ ESS ಸರಗ್ಗಹವಾರ್‌ ಪ್ಪ 
ಸಂಗನಾಗಿತೆ; ಸ್ಯ (ರೂ. ಕೋಟಿಗಳಲ್ಲಿ) 
ಕ.ರಾ.ರ.ಸಾ.ನಿಗಮ 107.79 
ಬೆಂ.ಮೆ.ಸಾ.ಸಂಸ್ಥೆ 138 
ವಾಕರಸಾಸಾಸ್ಥೆ 3515 
ಈಕರಸಾಸಂಸ್ಥೆ 7883 
ಆ. | ಸಾರಿಗೆ ಇಲಾಖೆಯಲ್ಲಿ ನಾಲ್ಕು ಸರ್ಕಾರದ ಗಮನಕ್ಕೆ ಬಂದಿದೆ. 
ನಿಗಮಗಳು  ನಷ್ಪದಲ್ಲಿ ನಾಲ್ಕೂ ' ಸಾರಿಗೆ ಸಂಸ್ಥೆಗಳು 2019-20ನೇ ಸಾಲಿನಲ್ಲಿ 
ನಡೆಯುತ್ತಿರುವುದು ನಿಜವೇ; | ಅನುಭವಿಸಿರುವ ನಷ್ಟದ ಮಾಹಿತಿ ಈ ಕೆಳಗಿನಂತಿದೆ: 
ಸರ್ಕಾರದ ಗಮನಕ್ಕೆ - k 
ಬಂದಿದೆಯೇ; ಬಂದಿದ್ದಲ್ಲಿ, ಸಂಸ್ಥೆಗಳು y 
ಥಾ (ರೂ.ಶೋಟಿಗಳಲ್ಲಿ) 
ವಿವರ: ನೀಡುವುದು; A NL 
[ಕರಾರಸಾನಿಗ | 5 
ಸ ಬೆಂ.ಮ.ಸಾ.ಸಂಸ್ಥೆ 549.34 
ವಾ.ಕೆ.ರೆ.ಸಾ.ಸೆಂಸ್ಥೆ 186.46 
ಈ.ಕ.ರ.ಸಾ.ಸಂಸ್ಥೆ 89.27 
- ಇ. | ಇಲಾಖೆಯಲ್ಲಿ ಅಂತರ ನಿಗಮ ರಾಜ್ಯಮಟ್ಟದ ಹುದ್ದೆಗಳಾದ "ಅಧಿಕಾರಿಗಳು' ಹಾಗೂ ದರ್ಜೆ-3 


“ಮೇಲ್ವಿಚಾರಕ” ಸಿಬ್ಬಂದಿಗಳ ವೃಂದ ನಿರ್ವಹಣೆಯನ್ನು ಕರ್ನಾಟಕ ರಾಜ್ಯ ರಸ್ತೆ 
ಸಾರಿಗೆ ನಿಗಮದಲ್ಲಿ ನಿರ್ವಹಿಸಲಾಗುತ್ತಿರುವುದರಿಂದ ಅಧಿಕಾರಿ ಹಾಗೂ 
ದರ್ಜೆ-3 ಮೇಲ್ವಿಚಾರಕ ಸಿಬ್ಬಂದಿಗಳನ್ನು ಒಂದು ನಿಗಮದಿಂದ ಇನ್ನೊಂದು 
ನಿಗಮಕ್ಕೆ ನಿಯೋಜನೆ ಮೂಲಕ ವರ್ಗಾವಣೆ ಮಾಡಲು ಅವಕಾಶವಿರುತ್ತದೆ. 


ಆದರೆ, ದರ್ಜೆ-3 ಮೇಲ್ವಿಚಾರಕೇತರ ಮತ್ತು ದರ್ಜೆ-4ರ! 
ಸಿಬ್ಬಂದಿಗಳು ' ವಿಭಾಗ ಮಟ್ಟದ ಹುದ್ದೆಗಳಾಗಿದ್ದು, ಸದರಿ ಹುದ್ದೆಗಳ ವೃಂದ 
ನಿರ್ವಹಣೆ ಆಯಾ ಸಂಸ್ಥೆಯದ್ದಾಗಿರುತ್ತದೆ. ಆದ್ದರಿಂದ, ಸದರಿ ಸಿಬ್ಬಂದಿಗಳನ್ನು 


ಒಂದು ನಿಗಮದಿಂದ ಇನ್ನೊಂದು ನಿಗಮಕ್ಕೆ ' ವರ್ಗಾವಣೆ" ಮಾಡಲು 
ಅವಕಾಶವಿರುವುದಿಲ್ಲ. 
ಸರ್ಕಾರದ ಆದೇಶ ಸಂಖ್ಯೆಸಾರಿಇ 45 ಸಾಸಂಸೇ 2016, 


“ದಿನಾಂಕ:08:06.2017 ರನ್ನಯ”-ದರ್ಜೆ-3 ಮೇಲ್ವಿಚಾರಕೇತರ ಮತ್ತು 'ದರ್ಜೆ-4 


ರಅಂತರ ನಿಗಮ ವರ್ಗಾವಣೆಯನ್ನು ಒಂದು ಬಾರಿ ಪರಿಹಾರವಾಗಿ ಮಾತ್ರ 
ಮಾಡಲಾಗಿರುತ್ತದೆ. 


ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ 
37ಜೆ ಜಾರಿಯಾದ ಮೇಲೆ 


ಆ ಭಾಗದಲ್ಲಿ ಎಷ್ಟು 
ಹುದ್ದೆಗಳನ್ನು ಸಾರಿಗೆ 
ಇಲಾಖೆಯಲ್ಲಿ ಭರ್ತಿ 
ಮಾಡಲಾಗಿದೆ; ಕಲ್ಯಾಣ 


ಕರ್ನಾಟಕ ಭಾಗದಲ್ಲಿ ಖಾಲಿ 
ಇರುವ ಹುದ್ದೆಗಳೆಷ್ಟು ಖಾಲಿ 
-| ಹುದ್ದೆಗಳಿಗೆ ಭರ್ತಿಗೆ ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


ಕರಾರಸಾಸಂಸ್ಥೆ ಮಟ್ಟದಲ್ಲಿ 37) ಜೆ ಮೀಸಲಾತಿ “ಒಳಪಟ್ಟ 
ಈಕರಸಾಸಂಸ್ಥೆ, ಬೆಮಸಾಸಂಸ್ಥೆ ಹಾಗೂ ಕರಾರಸಾ ನಿಗಮದ ಕೇಂದ್ರ ಕಛೇರಿಗೆ 
ಸಂಬಂಧಿಸಿದ ರಾಜ್ಯಮಟ್ಟದ ಹುದ್ದೆಗಳಾದ ದರ್ಜೆ-। ಕಿರಿಯ, ದರ್ಜೆ-2 
ಹಾಗೂ ದರ್ಜೆ-3 ಮೇಲ್ವಿಚಾರಕ ವ್ಯಂದಗಳ ಹುದ್ದೆಗಳಲ್ಲಿ ಭರ್ತಿ ಮಾಡಿರುವ 
ಮತ್ತು ಖಾಲಿ ಇರುವ ಹುದ್ದೆಗಳ ಮಾಹಿತಿ ಕೆಳಕಂಡಂತಿದೆ: 


R ಭರ್ತಿಗೊಳಿಸಿದ ಖಾಲಿ ಇರುವ 
ಸಂಸ್ಥೆಗಳ: ವಿವರ 
ಸಂಸ್ಥ ಹುದ್ದೆಗಳ ಸಂಖ್ಯೆ | ಹುದ್ದೆಗಳ ಸಂಖ್ಯೆ 
ಕ್ಷರಾರೆಸಾನಿಗಮು ನೇರನೇಮಕಾತಿ 8] y 124 | 
" ಪಾಂವಕ್ವ 27 308 
ನೇರನೇಮಕಾತಿ 2806 7 
ಬೆಂ.ಮ.ಸಾ.ಸಂಸ್ಥೆ 
% ಮುಂಬಡ್ತಿ 202 75 
ವಾಃಕೆರೆ.ಸಾ.ಸಂಸ್ಥೆ 37ಜ  ಅನ್ನಯಿಸುವುದಿಲ್ಲ. 
- ನೇರ ನೇಮಕಾತಿ" 3353 1082 
ಈ.ಕ.ರ.ಸಾ.ಸಂಸ್ಥೆ 
ಫಿ ಮುಂಬಡ್ತಿ 1256 267 


ಸಾರಿಗೆ ಆಯುಕ್ತರ ಕಛೇರಿಗೆ ಸಂಬಂಧಿಸಿದ ಗ್ರೂಪ್‌-ಎ; ಬಿ. ಸಿ 
ಮತ್ತು ಡಿ ವೃಂದಗಳ ಮಾಹಿತಿಯು ಕೆಳಕಂಡಂತಿದೆ: 


ಭರ್ತಿ ಮಾಡಲಾದ | ಖಾಲಿ ಇರುವ 
KX ಹುದ್ದೆಗಳ ವಿವರ ಹುದ್ದೆಗಳ ವಿವರ 
ಇಲಾಖೆ ನೇರ ಬಡ್ತಿ] ಸ್‌ರ ಬಡ್ತಿ 
ನೇಮಕಾತಿ ನೇಮಕಾತಿ 
ಸಾರಿಗೆ ಆಯುಕ್ತರ ಕಛೇರಿ 89 57 105 44 


ಮುಂಬಡ್ತಿ ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, 
ಅರ್ಹ ಅಭ್ಯರ್ಥಿಗಳ ಅಲಭ್ಯತೆ ಹಾಗೂ ಕೋವಿಡ್‌-19 ಕಾರಣದಿಂದಾಗಿ ಭರ್ತಿ 
ಮಾಡುವಲ್ಲಿ ವಿಳಂಬವಾಗಿರುತ್ತದೆ 

ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಆರ್ಥಿಕ ಮಿತವ್ಯ ಸಾಧಿಸಲು 
ಸರ್ಕಾರದ ಸುತ್ತೋಲೆ ಕ್ರಮ ಸಂ.ಆಇ 03 ಬಿಇಎಂ 2020 ದಿನಾಂಕ: 
06.07.2020ರನ್ನಯ ಕಲ್ಯಾಣ-ಕರ್ನಾಟಕ ವ್ಯಾಪ್ತಿಯ ಬ್ಯಾಕ್‌ಲಾಗ್‌ 
ಹುದ್ದೆಗಳನ್ನು ಸೇರಿ ಎಲ್ಲಾ ನೇರ ನೇಮಕಾತಿ ಹುದ್ದೆಗಳ್ನು ಭರ್ತಿ 
ಮಾಡುವುದನ್ನು ಮುಂದಿನ ಆದೇಶದವರೆಗೆ ತಡೆಹಿಡಿಯಲಾಗಿರುತ್ತದೆ. 


ಸದರಿ ನಿರ್ಬಂಧವನ್ನು ತೆರವುಗೊಳಿಸಿದ ನಂತರದಲ್ಲಿ ಖಾಲಿ 
ಹುದ್ದೆಗಳನ್ನು ನಿಯಮಾನುಸಾರ ಭರ್ತಿಗೊಳಿಸಲು ಕ್ರಮ ವಹಿಸಲಾಗುವುದು. 


ಸಂಖ್ಯೆ; ಚಿಡಿ 256 ಟಿಸಿಕ್ಕೂ 2020 


/ 
ನ 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


